ಕರ್ನಾಟಿಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು } 2 ಡಾ| ವೈ.ಎ.ನಾರಾಯಣಸ್ವಾಮಿ (ಶಿಕ್ಷಕರ ಕ್ಲೇತು), 

ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ | 195 (291) 

ಉತ್ತರಿಸಬೇಕಾದ ದಿನಾಂಕ K | ೭2.09.2020. 

ಉತ್ತರಿಸಬೇಕಾದವರು : ಮಾನ್ಯ ನಗರಾಭಿವೃದ್ಧಿ ಸಚಿವರು 

| ಈ.ಸಂ ಪ್ರಶ್ನೆ WwW ಉತರ 

ಅ) | ಕೋಲಾರ ಜಿಲ್ಲೆಯ |! ಕೋಲಾರ, ಬಂಗೌರಷೇಟಿ ಮತ್ತು ಮಾಲೂರು" ಪಟ್ಟಣಗಳಿಗೆ 
ಬಂಗಾರಪೇಟೆ ತಾಲ್ಲೂಕಿನಲ್ಲಿ | ಹಾಗೂ ಮಾರ್ಗ ಮಧ್ಯದ 45 ಗ್ರಾಮಗಳಿಗೆ ಕುಡಿಯುವ 
ಹಾಲಿ ನಿರ್ಮಾಣದ | ನೀರನ್ನು ಒದಗಿಸುವ ಎರಗೋಳು': ಯೋಜನೆ ಕಾಮಗಾರಿಗೆ 2 
ಹಂತದಲ್ಲಿರುವ ಎರಗೋಳ | ಅಂದಾಜು: ಪಟ್ಟಿ ' ಮಂಜೂರಾಗಿದ್ದು ವಿವರಗಳು ಈ 
(ಕುಡಿಯುವ ನೀರು) | ಕೆಳಕಂಡಂತಿರುತ್ತವೆ. ; 
ಯೋಜನೆ ೫ ಮೊದಲನೇ ಹಂತದ ಕಾಮಗಾರಿಗಳು-- 500 
ಪೂರ್ಣಗೊಳ್ಳುವುದು ಎಂ.ಸಿ.ಎಫ್‌.ಟಿ ಸಾಮರ್ಥ್ಯದ ಅಣೆಕಟ್ಟು ಹಾಗೂ 
ಯಾವಾಗ: ಜಾಕ್‌ವೆಲ್‌ ನಿರ್ಮಿಸುವ, ಏರು ಕೊಳವೆ ಮಾರ್ಗ, 


ಸಂಪರ್ಕ ರಸ್ತೆ ಹಾಗೂ ಪೂರಕ ಕಾಮಗಾರಿಗಳು 
ಪೂರ್ಣಗೊಂಡಿದ್ದು ಕೇವಲ ಕೊನೆಹಂ೦ತದ ಕಾಮಗಾರಿ 
ಪ್ರಗತಿಯಲ್ಲಿರುತ್ತದೆ. ಪ್ರಸ್ತುತ ಅಣೆಕಟ್ಟಿನಲ್ಲಿ ವಿನ್ಯಾಸಿತ 
ಸಾಮರ್ಥ್ಯಕ್ಕೆ ವೀರನ್ನು ಶೇಖರಿಸಬಹುದಾಗಿರುತ್ತದೆ 
ಸೆಪ್ಟಂಬರ್‌ 2020ರ ಒಳಗೆ ಎಲ್ಲಾ ಕಾಮಗಾರಿಗಳನ್ನು 
ಪೂರ್ಣಗೊಳಿಸಲಾಗುವುದು. 

b) ಎರಡನೇ ಹಂತದ ಕಾಮಗಾರಿಗಳು:- 
(ಯು.ಐ.ಡಿ.ಎಸ್‌.ಎಸ್‌.ಎಂ.ಟೆ. ಯೋಜನೆ) ಏರು ಕೊಳವೆ 
ಮಾರ್ಗ, ವಿತರಣಾ ಕೊಳವೆ ಮಾರ್ಗ, ಮೇಲ್ಮಟ್ಟದ: 
ಜಲಸಂಗ್ರಹಾಗಾರಗೆಳು, ಶುದ್ದೀಕರಣ ಘಗಕಗಳು ಹಾಗೂ 
ಪೂರಕ ಕಾಮಗಾರಿಗಳು ಶೇಕಡ 9೦% ರಷ್ಟು 
ಪೂರ್ಣಗೊಳಿಸಲಾಗಿದೆ. ಸದರಿ ಯೋಜನೆಯ ಉಳಿದ 
ಕಾಮಗಾರಿಗಳನ್ನು 2020-21 ರ ಆರ್ಥಿಕ ಸಾಲಿನಲ್ಲಿ 
ಪೂರ್ಣಗೊಳಿಸಿ ಚಾಲನೆ ಮಾಡಲು ಯೋಜಿಸಲಾಗಿದೆ. 


ಆ) |ಈ ಯೋಜನೆ! ಈ ಯೋಜನೆ ವಿಳಂಬವಾಗಲು ಕಾರಣಗಳು ಈ 


ವಿಳಂಬವಾಗಲು . ಕೆಳಗಿನಂತಿದೆ: 


ಕಾರಣಗಳೇನು: 1 ಹೊದಲನೇ ಹಂತದ ಕಾಮಗಾರಿಗಳು :. 500 
ಎಂ.ಸಿ.ಎಫ್‌.ಟಿ ಸಾಮರ್ಥ್ಯದ ಅಣೆಕಟ್ಟು ನಿರ್ಮಾಣ 
ಹಾಗೂ ಪೂರಕ ಕಾಮಗಾರಿಗಳು: 

* ದಿನಾಂಕ: 30-11-2010 ರಂದು ಗುತ್ತಿಗೆದಾರರೊಂದಿಗೆ 
ಕರಾರು ಮಾಡಿಕೊಳ್ಳಲಾಗಿದ್ದರೂ ಸಹ, ಅರಣ್ಯ ಇಲಾಖೆ 


N ಭಿ ಸಿಛ್ಕಾ 3೨ Ee ಮಮ್‌ 
ಮತ್ತು' ಕೇಂದ್ರ ಪರಿಸರ ಇಲಾಖೆಯ ಅನುಮತಿ 


ದೊರೆಯುವುದು ವಿಳಂಬವಾದ್ದರಿಂದ ಗುತ್ತಿಗೆದಾರರಿಗೆ 
ಸಂಪೂರ್ಣ ಉದ್ದೇಶಿತ ಅಣೆಕಟ್ಟು ನಿರ್ಮಾಣದ 
ನಿವೇಶನವನ್ನು ದಿನಾಂಕ: 21-03-2013 ರಲ್ಲಿ 
ಹಸ್ತಾಂತರಿಸಿದ್ದು - 28 ತಿಂಗಳ ಕಾಲ ವಿಳ೦ಂಬವಾಗಿರುತದೆ. 


2) 


ಅಣೆಕಟ್ಟು ಅಡಿಪಾಯ ತೆಗೆಯುವ ಸಂದರ್ಭದಲ್ಲಿ ಹೆಚ್ಚಿನ 
ಪ್ರಮಾಣದಲ್ಲಿ ಗಟ್ಟಿ ಕಲ್ಲು- ಬಂಡೆಗಳು 
ದೊರೆತಿರುವುದರಿಂದ ಅದನ್ನು ತೆಗೆಯಲು ಆಗಿರುವ 
ವಿಳಂಬವಾಗಿರುತ್ತದೆ... 

ಗುತ್ತಿಗೆದಾರರ ಮಂದಗತಿಯ ಕಾರ್ಯವೂ ಸಹ ವಿಳಂಬಕ್ಕೆ 
ಕಾರಣವಾಗಿರುವುದರಿಂದ ಈ. ವಿಳಂಬಕ್ಕೆ ಟೆಂಡರ್‌ 
ಕರಾರಿನಂತೆ ಗುತ್ತಿಗೆದಾರರಿಗೆ ರೂ. 215 ಕೋಟಿಗಳ 
ದಂಡವನ್ನು ವಿಧಿಸಲಾಗಿದೆ. : 
ಸಾರ್ವಜನಿಕ ಲೆಕ ಪತ್ರಗಳ ಸಮಿತಿ ಸಭೆಯ 


- ನಿರ್ಣಯದಂತೆ, ಎರಗೋಳು ಅಣೆಕಟ್ಟಿಗೆ ನೀರಿನ ಲಭ್ಯತೆ 


ಬಗ್ಗೆ ಮತ್ತೊಮ್ಮೆ ಅಧ್ಯಯನ ನಡೆಸಿ ಕಾಮಗಾರಿಯನ್ನು 
ಮುಂದುವರಿಸುವ ಬಗ್ಗೆ ವರದಿ ಮಾಡಲು ತಾಂತ್ರಿಕ 
ಸಮಿತಿಯನ್ನು ದಿನಾಂಕ: 01-07-2017 ರಲ್ಲಿ ಸರ್ಕಾರದ 
ಮಟ್ಟದಲ್ಲಿ "ರಚಿಸಲಾಗಿದ್ದು, ಸಮಿತಿಯು ತನ್ನ 
ವರದಿಯನ್ನು ದಿನಾಂಕ: 31 -08- 2017 ರಲ್ಲಿ ಸರ್ಕಾರಕ್ಕೆ 
ಸಲ್ಲಿಸಿರುತ್ತದೆ. 

ಸಾರ್ವಜನಿಕ ಲೆಕ್ಕ ಪತ್ರಗಳ ಸಮಿತಿಯು ಕಾಮಗಾರಿಯನ್ನು 
ಮುಂದುವರಿಸುವ ಬಗ್ಗೆ ದಿನಾಂಕ: 18-02-2019 ರಂದು 
ಮಂಡಳಿಗೆ ತಿಳಿಸಿರುತ್ತಾರೆ. . 0 
ಪ್ರಸ್ತುತ ಅಣೆಕಟ್ಟು ಕಾಮಗಾರಿಗಳು ಪೂರ್ಣಗೊಂಡಿದ್ದು 
ವಿನ್ಯಾಸಿತ ಸಾಮರ್ಥ್ಯದ ನೀರನ್ನು ಶೇಖರಿಸಬಹುದಾಗಿದೆ. 


ಎರಡನೇ ಹಂತದ ಕಾಮಗಾರಿಗಳು 


(ಯು.ಐ.ಡಿ.ಎಸ್‌.ಎಸ್‌.ಎಂ.ಟಿ ಕಾಮಗಾರಿಗಳು): 


ಮುಖ್ಯ ಹಿರುಕೊಳವೆ ಮಾರ್ಗವನ್ನು ಲೋಕೋಪಯೋಗಿ 
ಇಲಾಖೆಯ ರಸ್ತೆಯ ಮಧ್ಯ ಭಾಗದಿಂದ 10-15 ಮೀ 
ಅಂಚಿನಲ್ಲಿ ಅಳವಡಿಸುವ ಸಂದರ್ಭಗಳಲ್ಲಿ ಖಾಸಗಿ 
ಭೂಮಾಲೀಕರ ಮನವೊಲಿಸುವಲ್ಲಿ ಹಾಗೂ ಗ್ರಾಮಗಳ 
ಸರಹದ್ದಿನಲ್ಲಿ ಕೊಳವೆಗಳನ್ನು ಅಳವಡಿಸಲು ಸ್ಮಳೀಯರ 
ವಿರೋಧವಿದ್ದ ಕಾರಣ ಅವರ ಮನವೊಲಿಸಿ ಕಾಮಗಾರಿ 
ಕೈಗೊಳ್ಳಲು ಆಗಿರುವ ವಿಳಂಬವಾಗಿರುತ್ತದೆ. ' 

ರೈಲ್ವೆ ಇಲಾಖೆಯ ಸರಹದ್ದಿನಲ್ಲಿ ನಾಲ್ಕು ಸ್ಮಳಗಳಲ್ಲಿ 
ಕೊಳವೆ ಮಾರ್ಗ ಅಳವಡಿಸಲು ಸದರಿ ಇಲಾಖೆಯಿಂದ 
ಅನುಮತಿ ನೀಡುವಲ್ಲಿ ವಿಳಂಬವಾಗಿರುತ್ತದೆ. 
ಬಂಗಾರಪೇಟಿ ಪುರಸಭಾ ವ್ಯಾಪ್ತಿಯ ಪಟ್ಟಾಭಿಷೇಕ 
ಉದ್ಯಾನವನದಲ್ಲಿ 10 ಲಕ್ಷ ಲೀಟಿರ್‌ ಸಾಮರ್ಥ್ಯದ 
ಮೇಲ್ನಟ್ಟ ಜಲಸಂಗ್ರಹಾಗಾರ ನಿರ್ಮಾಣದ ಸಂದರ್ಭದಲ್ಲಿ 
ಸಾರ್ವಜನಿಕರು ನ್ಯಾಯಾಲಯದಿಂದ ತಂದಿದ್ದ 
ತಡೆಯಾಜ್ಞೆಯನ್ನು ತೆರವುಗೊಳಿಸಿ ಕಾಮಗಾರಿಯನ್ನು 
ಮತ್ತೆ ಪ್ರಾರಂಭಿಸಲು ದಿನಾ೦ಕ:31-07-2012ರಲ್ಲಿ 
ಗುತ್ತಿಗೆದಾರರಿಗೆ ನಿವೇಶನವನ್ನು ಹಸ್ತಾಂತರಿಸಲಾಗಿದೆ, 
ಕಾಮಗಾರಿ ಪೂರ್ಣಗೊಳಿಸುವಲ್ಲಿಸಿ ವಿಳ೦ಂಬವಾಗಿರುತ್ತದೆ. 
ಬಂಗಾರಷೇಟೆ ಪಟ್ಟಿಣದಲ್ಲಿ 13 ಎಂ.ಎಲ್‌.ಡಿ ಸಾಮರ್ಥ್ಯದ 
ಜಲಶುದ್ಧೀಕರಣ ಘಟಿಕವನ್ನು ನಿರ್ಮಿಸಲು 
ನಿವೇಶನವನ್ನು ದಿನಾಂಕ: 24-05-2015 ರಂದು ಅಂದರೆ 
ಕಾರ್ಯಾದೇಶ ನೀಡಿದ ದಿನಾಂಕದಿಂದ 6 ವರ್ಷ 5 ತಿಂಗಳ 
ವಿಳಂಬದ ನಂತರ ಸ್ಥಳೀಯ ' ಸಂಸ್ಥೆವತಿಯಿಂದ 
ಹಸ್ತಾಂತರಿಸಲಾಗಿದ್ದರಿಂದ ವಿಳ೦ಂಬವಾಗಿರುತ್ತದೆ. 
ತದನಂತರ ಟೆಂಡರ್‌ ಮೂಲಕ ಗುತ್ತಿಗೆ ನೀಡಲಾಗಿದ್ದು ಶೇ. 
50% ಕಾಮಗಾರಿಯು ಪ್ರಗತಿಯಾಗಿರುತದೆ. 


° ಕೋಲಾರ ನಗರದಲ್ಲಿ 4 ಸಂಖ್ಯ ಮೇಲ್ಮಟ್ಟ 
ಜಲಸಂಗ್ರಹಾಗಾರಗಳಿಗೆ ತಾಂತಿಕವಾಗಿ ಸೂಕವಾಗಿರುವ 
ನಿವೇಶನವನ್ನು ಭೂಸ್ವಾಧೀನ ಪ್ರಕಿಯೆ ಪೂರ್ಣಗೊಳಿಸಿ 
ಟೆಂಡರ್‌ ಅವಧಿ ಮುಗಿದ ನಂತರ ಮಂಡಳಿಗೆ ಸ್ವೀ 
ಸಂಸ್ಥೆಯಿಂದ ಹಸ್ತಾಂತರಿಸಲಾಗಿರುತ್ತದೆ. 


*° ಸದರಿ ಯೋಜನೆಯಲ್ಲಿ. ಗುತ್ತಿಗೆದಾರರಿಂದ ಆಗಿರುವ 


ಭಳ ರೂ. 156 ಕೋಟಿಗಳ ದಂಡ “ವಿಧಿಸಿ, 

*: ಪಂಪಿಂಗ್‌ ಮಿಷನರಿ ಕಾಮಗಾರಿಗೆ ಲ 
ಗುತ್ತಿಗೆದಾರನನ್ನು ನೇಮಿಸಲಾಗಿದೆ. 

-e ಯೋಜನೆಯಲ್ಲಿ ಮೇಲೆ ತಿಳಿಸಿರುವ ಕಾರಣಗಳಿಂದ 
ಕಾಮಗಾರಿಗಳ ಅನುಷ್ಠಾನದಲ್ಲಿ ವಿಳಂಬವಾಗಿರುತದೆ. 
ಸದರಿ ಯೋಜನೆಯನ್ನು 2020-21 ರ ಆರ್ಥಿಕ ಸಾಲಿನಲ್ಲಿ 
ಪೂರ್ಣಗೊಳಿಸಿ ಚಾಲನೆ ಮಾಡಲು ಯೋಜಿಸಲಾಗಿದೆ. 


“2) ಅ ಯೀಜನೆಯ ಅಲಬಂಯು 
ವೆಚ್ಚ ಎಷ್ಟು: ಹಾಗೂ ನೈಜ 
ವೆಚ್ಚ ಎಷ್ಟು? (ವಿವರಗಳನ್ನು 
ನೀಡುವುದು) 


ಮೊದಲನೆ ಹಂತದ ಕಾಮಗಾರಿಗಳು : 500 ಎಂ.ಸಿ. ಎಫ್‌.ಟಿ 

ಸಾಮರ್ಥ್ಯದ ಅಣೆ ಟ್ಟು ನಿರ್ಮಣ ಹಾಗೂ ಪೂರಕ 

ಕಾಮಗಾರಿಗಳು: 

ಅಂದಾಜು ಮೊತ್ತ - ರೂ.160.00 ಕೋಟಿಗಳು 

ಈವರೆಗಿನ ನೈಜ ವೆಚ್ಚ - ರೂ.157.95 ಕೋಟಿಗಳು 
ಭೂಸ್ವಾಧೀನ ವೆಚ್ಚೆ ಹೆಚ್ಚುವರಿ ಕಾಮಗಾರಿಗಳು ಹಾಗೂ ಇತರೆ 
ಮೆಚ್ಚಗಳಿಂದ ಯೋಜನಾ ವೆಚ್ಚವು ಅಧಿಕವಾದ ಕಾರಣ 
ರೂ.186.00 ಕೋಟಿಗಳ ಪರಿಷತ ಅಂದಾಜು ಪಟ್ಟಿಗೆ 
ಆಡಳಿತಾತಕೆ ಅನುಮೋದನೆ ನೀಡುವ ಪ್ರಸ್ತಾವನೆಯು 
ಸರ್ಕಾರದ ಹಂತದಲ್ಲಿ ಪರಿಶೀಲನೆಯಲ್ಲಿರುತ್ತದೆ. 


2 ಎರಡನೇ ಹಂತದ ಕಾಮಗಾರಿಗಳು ; 
(ಯು.ಐ.ಡಿ.ಎಸ್‌.ಎಸ್‌.ಎಂ.ಟಿ. ಯೋಜನೆ) ಏರು ಕೊಳವೆ 
ಮಾರ್ಗ, ವಿತರಣಾ ಕೊಳವೆ ಮಾರ್ಗ, ಮೇಲ್ಯಟ್ಟಿದ 
ಜಲಸಂಗ್ರಹಾಗಾರಗಳು, ಶುದ್ದೀಕರಣ ಘಟಕಗಳು ಹಾಗೂ 
ಪೂರಕ ಕಾಮಗಾರಿಗಳು: 

ಅಂದಾಜು ಮೊತ್ತ ರೂ.79.92 ಕೋಟಿಗಳು 

ಈವರೆಗಿನ ನೈಜ ವೆಚ್ಚ ರೂ.73.14 ಕೋಟೆಗಳು ೩ 

ಈ ಎರಡನೇ ಹಂತದ ಯೋಜನೆಗೆ ಸಂಬಂಧಿಸಿದಂತೆ 

ರೂ.127.76 ಕೋಟಿಗಳ ಪರಿಷತ ಅಂದಾಜು ಪಟ್ಟಿಗೆ 

ಆಡಳಿತಾತ್ಮಕ ಅನುಮೋದನೆ ಬೀಡುವ ಪ್ರಸ್ತಾವನೆಯು 


ಸರ್ಕಾರದ ಹಂತದಲ್ಲಿ ಪರಿಶೀಲನೆಯಲ್ರಿರುತ್ತದೆ. 


ಸ೦ಖ್ಯೆ: ನಅಇ 119 ಯುಎಂ೦ಎಸ್‌ 2020 


